" ಚುಕ್ಕೆ ಗುರುತಿಲ್ಲದ ಪ್ರ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತು 


ಪ್ರಶ್ನೆ ಸಂಖ್ಯೆ 


: 1595 


: ಶ್ರೀ ವಿವೇಕರಾವ್‌ ವಸಂತರಾವ್‌ ಪಾಟೀಲ್‌ 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


: 20.03.2020 


ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಶ್‌ ರಾಜ್‌ ಸಚಿವರು 
ಕ್ರಸಂ. ಪಶ್ನೆ ಉತ್ತರೆ 
(ಅ) | ರಾಜ್ಯದ ಗ್ರಾಮ ಪೆಂಚಾಯತಿಗಳೆ ಗ್ರಾಮ | ಬಂದಿಲ್ಲ. 
ಸಭೆಗಳಲ್ಲಿ ತುರ್ತು ಸಂದರ್ಭಗಳಲ್ಲಿ 


ಮೂಲಸೌಕರ್ಯದಂತಹ (ರಸ್ತೆ, ಚರಂಡಿ, 
ಕುಡಿಯುವ ನೀರು ಪೂರೈಕೆಗಾಗಿ ಕೊಳವೆ 


ಬಾವಿ ಕೊರೆಯುವುದು ಇತ್ಯಾದಿ) 
ಕಾಮಗಾರಿ ಕೈಗೊಳ್ಳಲು ಅನುದಾನ 
ಕೊರತೆಯಿಂದಾಗಿ ಗ್ರಾಮ ಸಭೆಯಲ್ಲಿ! 
ಯಾವುದೇ ನಿರ್ಣಯ ಕೈಗೊಳ್ಳಲು 
ಸಾಭ್ಯವಾಗಬೇ ಇರುವುದು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಈ 


ಕರ್ನಾಟಕ ಗ್ರಾಮ ಸ್ಥರಾಜ್‌ ಮತ್ತು ಪಂಚಾಯತ್‌ 
ರಾಜ್‌ ಅಧಿನಿಯಮ, 1993 ರ ಪ್ರಕರಣ 3-ಇ (7) 
ರಲ್ಲಿ ಗ್ರಾಮ ಸಭೆಗಳ ಸಭೆಗಳಲ್ಲಿ ತೆಗೆದುಕೊಂಡ 
ನಿರ್ಣಯಗಳನ್ನು, ಅಭಿಪ್ರಾಯಗಳನ್ನು, 
ಶಿಫಾರಸ್ಸುಗಳನ್ನು ಅಥವಾ ಸಲಹೆಗಳನ್ನು ಗ್ರಾಮ ಸಭೆ 
ಗೊತ್ತುಪಡಿಸಿದ ಆದ್ಯತೆಗಳನ್ನು ಬದಲಿಸದೆಯೇ, 
ಅಭ್ಯವರುವ ನಿಧಿಗಿಗೆ ಒಳಪಟ್ಟು ಕಾಮಗಾರಿಗಳನ್ನು 


ಗ್ರಾಮ ಪಂಚಾಯತಿಗಳು ಕೈಗೊಳ್ಳಬಹುದಾಗಿದೆ. 


ಕುರಿತು ಸರ್ಕಾರವು ಕೈಗೊಂಡ 
ಕ್ರಮಗಳೇನು; 
ಈ ಪ ಗಾಮ ಪಂಚಾಯತಿಗೆ ತುರ್ತು [ನೌ ಹಣಕಾಸು `` ಆಯೋಗದ ಅನುದಾನ, 


ಸಂದರ್ಭಗಳಲ್ಲಿ ಮೂಲ ಸೌಕರ್ಯದಂತಹ 
ಕಾಮಗಾರಿಗಳಿಗಾಗಿ ವಿಶೇಷ ಅನುದಾನ 
ನಿಗಧಿಪಡಿಸಲು ಸರ್ಕಾರವು ಕ್ರಮ 
ಕೈಗೊಳ್ಳುವುದೇ? 


ಕುಡಿಯುವ ನೀರು ಸರಬರಾಜು ಯೋಜನೆ, ಮಹಾತ್ಮ 
ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ 
ಯೋಜನೆಯಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 
ಕಾಮಗಾರಿಗಳನ್ನು ಕೈಗೊಳ್ಳಲು ಸರ್ಕಾರವು ಅನುದಾನ 
ಬಿಡುಗಡೆ ಮಾಡಲಾಗುತಿದೆ. ಇದಲ್ಲದೆ ಗ್ರಾಮ 
ಪಂಚಾಯತಿಗಳು ಸ್ವಂತ ಸಂಪನ್ಮೂಲದಲ್ಲಿ ತುರ್ತು 
ಸಂದರ್ಭಗಳಲ್ಲಿ ಮೂಲ ಸೌಕರ್ಯದಂತಹ 
ಕಾಮಗಾರಿಗಳನ್ನು ಕೈಗೊಳ್ಳಬಹುದಾಗಿದೆ. 


ಸಂ. ಗ್ರಾಅಪ 313 ಗ್ರಾಪಂಅ 2020 


J 4 
(ಕ.ಎಸ್‌"ತೌಶ್ವರಪ್ಪ) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಚಿವರು 


